ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 459 

ಮಾನ್ಯ ಸದಸ್ಯರ ಹೆಸರು 

ವಿಷಯ KSTDC 
ಸ್ವೀಕರಿಸಿರುವ 


ಉತ್ತರಿಸುವ ಸಚಿವರು 
ಉತ್ತರಿಸುವ ದಿನಾಂಕ: 


ಕರನಾಟಕ ವಿಧಾನ ಪರಿಷತ್ತು 


ಶ್ರೀ. ಆರ್‌ ಚೌಡರೆಡ್ಡಿ ತೂವಲ್ಲಿ (ಪದವೀಧರರ ಕ್ಷೇತ್ರ) 


ನಿಗಮದಲ್ಲಿ ಅನುಕಂಪದ ಆಧಾರದ ಮೇಲೆ 
ಅರ್ಜಿಗಳ ಕುರಿತು. 


ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಯುವ 
ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 
06-03-2020. 


ಪ್ರಶ್ನ 


ಉತ್ತ 


ಕರ್ನಾಟಿಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ 
(KSTDC) ಹಾಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರ 
ಸಂಖ್ಯೆ ಎಷ್ಟು? ಹೆಸರು, ಹುದ್ದೆಯ ಪದನಾಮ, 
ವೇತನ ಶ್ರೇಣಿ, ತಿಂಗಳಿಗೆ ಪಡೆಯುತ್ತಿರುವ ಮಾಸಿಕ 
ವೇತನದೊಂದಿಗೆ ವಿವರವಾದ ಮಾಹಿತಿ ನೀಡುವುದು? 


ಕರ್ನಾಟಿಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ 
ನಿಯಮಿತದಲ್ಲಿ 166 ಜನ ಖಾಯಂ ಸೌಕರರಿದ್ದು, ಇವರ 
ಹೆಸರು, ಹುದ್ದೆಯ ಪದನಾಮ, ವೇತನ ಶ್ರೇಣಿ, ತಿಂಗಳಿಗೆ 
ಪಡೆಯುತ್ತಿರುವ ಮಾಸಿಕ ವೇತನದ ವಿವರವನ್ನು ಅನುಬಂಧ-1 
ರಲ್ಲಿ ಒದಗಿಸಲಾಗಿದೆ. 


ಸದರ ನಿಗಮದಲ್ಲಿ ಗುತ್ತಿಗೆಯ 
ಕಾರ್ಯ ನಿರ್ವಹಿಸುತ್ತಿರುವ ನೌಕರರ ಸಂಖ್ಯೆ ಎಷ್ಟು? 
ಹೆಸರು ಹುದ್ದೆಯ ಪದನಾಮ, ತಿಂಗಳಿಗೆ 
ಪಡೆಯುತ್ತಿರುವ ಮಾಸಿಕ  ಮವೇತನದೊಂದಿಗೆ 
ವಿವರವಾದ ಮಾಹಿತಿ ನೀಡುವುದು? 


ರಾಟ್‌ ರಾಜ್ಯ ಪವಾಸಾಷ್ಯವಾ ಇಧವೃದ್ಧ ನನವ 


ನಿಯಮಿತದಲ್ಲಿ 467 ಜನ ಗುತ್ತಿಗೆ ಸೌಕರರಿದ್ದು, ಹೆಸರು, 
ಹುದ್ದೆಯ ಪದನಾಮ, ತಿಂಗಳಿಗೆ ಪಡೆಯುತ್ತಿರುವ ಮಾಸಿಕ 
ವೇತನದ ವಿವರವನ್ನು ಅನುಬಂಧ-2 ರಲ್ಲಿ ಒದಗಿಸಲಾಗಿದೆ. 


ನಿಗಮದಲ್ಲಿ ಅನುಕಂಪ ಆಧಾರದ ಮೇಲೆ ಕೆಲಸ 
ಕೋರಿ ಬಂದಿರುವ ಅರ್ಜಿಗಳ ಸಂಖ್ಯೆ ಎಷ್ಟು? 
ಇವುಗಳಲ್ಲಿ ಎಷ್ಟು ಜನರಿಗೆ ಉದ್ಯೋಗ ನೀಡಲಾಗಿದೆ? 
ಬಾಕಿ ಉಳಿದಿರುವ ಅಭ್ಯರ್ಥಿಗಳೆಷ್ಟು? ಅರ್ಜಿ 
ಸಲ್ಲಿಸಿರುವ ದಿನಾಂಕ ಹಾಗೂ ವಿಳಾಸದೊಂದಿಗೆ 
ಮಾಹಿತಿ ನೀಡುವುದು? 


ಕರ್ನಾಟಿಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ 
ನಿಯಮಿತದಲ್ಲಿ ಅನುಕಂಪ ಆಧಾರದ ಮೇಲೆ ಕೆಲಸ ಕೋರಿ 
4 ಅರ್ಜಿಗಳು  ಸ್ವೀಕೃತವಾಗಿವೆ. ಸರ್ಕಾರದ 
ಮಾನದಂಡಗಳನ್ನಯ ಪರಿಶೀಲಿಸಿ 28 ಜನರಿಗೆ ಉದ್ಯೋಗ 
ನೀಡಲಾಗಿದೆ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ ದಿನಾಂಕ 
ಮತ್ತು ವಿಳಾಸದ ಮಾಹಿತಿಯನ್ನು ಅನುಬಂಧ-3 ರಲ್ಲಿ 
ಒದಗಿಸಲಾಗಿದೆ. 


ಸರ್ಕಾರ ಯಾವ ಕಾಲ ಮಿತಿಯೊಳಗೆ ಈ ನೊಂದ 
ಕುಟುಂಬಗಳಿಗೆ ನ್ಯಾಯ ದೊರಕಿಸುವುದು? 


ಕರ್ನಾಟಿಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ] 
ನಿಯಮಿತದಲ್ಲಿ ಆರ್ಹ ಅರ್ಜಿದಾರರಿಗೆ ಉದ್ಯೋಗವನ್ನು 
ನೀಡಲಾಗಿದ್ದು, ಯಾವುದೇ ಅರ್ಜಿಗಳು ಬಾಕಿ ಇರುವುದಿಲ್ಲ. 


ಕಡತ ಸಂಖ್ಯೆ: ಟಿಓಆರ್‌ 38 ಟಿಡಿವಿ 2020 


ಗ 
WE 


MO 

(ಸಿ.ಟಿ.ರವಿ) 
ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 
ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


